ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು ಶ್ರೀ ರಘುನಾಥ ರಾವ್‌ ಮಲ್ಮಾಪೂರೆ (ವಿಧಾನ ಸಭೆಯಿಂದ 
| ಚುನಾಯಿತರಾದವರು). 

ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 710 (842) 

ಉತ್ತರಿಸಬೇಕಾದ ದಿನಾಂಕ 09-03-2021 

ಉತ್ತರಿಸಬೇಕಾದವರು ನಗರಾಭಿವೃದ್ಧಿ ಸಚಿವರು : 
ಕ್ರ.ಸಂ ಪ್ರಶ್ನೆ | ಉತ್ತರ 

ಅ) |ಕಳೆದ ಮೂರು ವರ್ಷಗಳಲ್ಲಿ | ಕಳೆದ ಮೂರು ವರ್ಷಗಳಲ್ಲಿ ಕರ್ನಾಟಕ ನಗರ ನೀರು 

ಬೀದರ್‌ ನಗರದಲ್ಲಿ | ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಪತಿಯಿಂದ ಬೀದರ 


ಕರ್ನಾಟಕ "ನಗರ ನೀರು | ನಗರದಲ್ಲಿ ಕೈಗೊಳ್ಳಲಾಗಿರುವ ಕಾಮಗಾರಿಗಳ ವಿವರ ಈ 
ಸರಬರಾಜು ಮತ್ತು ಒಳ | ಕೆಳಗಿನಂತಿದೆ. 


ಚರಂಡಿ ಮಂಡಳಿ ಪತಿಯಿಂದ | ಸ್ಯಂದ್ರ ಪುರಸ್ಕೃತ ಅಮೃತ್‌ ಯೋಜನೆಯಡಿ ಬೀದರ್‌ ನಗರದ 


ಕೈಗೊಳ್ಳಲಾಗಿರುವ ಪಲಯ-2 ಕ್ಕ ಒಳಚರಂಡಿ ಯೋಜನೆ:- 

ಕಾಮಗಾರಿಗಳಾವುವು; ಸದರಿ ಯೋಜನೆಯಡಿ ವಾರ್ಡ ನಂ.23, 24, 25, 27, ಮತ್ತು 
ಸದರಿ ಕಾಮಗಾರಿಗಳು ರಲ್ಲ ಪೂರ್ಣ ಹಾಗೂ ವಾರ್ಡ ನಂ.21, 22, 29 ಮತ್ತು 30 
ಯಾವ ಹಂತದಲ್ಲಿದೆ; | ರ್ರ ಭಾಗಶಃ ಒಟ್ಟು 132.90 ಕಿ.ಮೀ ಉದ್ದದ ಒಳಚರಂಡಿ 
(ಅನುದಾನದೊಂದಿಗೆ ಕೊಳವೆ ಮಾರ್ಗ, 12109 ಸಂಖ್ಯೆ ಒಳಚರಂಡಿ ಗೃಹ 
ವಾರ್ಡ್‌ವಾರು, ಸಂಪರ್ಕಗಳು ಹಾಗೂ 17.26 ಎಮ್‌.ಎಲ್‌.ಡಿ ಸಾಮರ್ಥ್ಯದ 
ಕಾಮಗಾರಿವಾರು ಸ್ಪಷ್ಟ 


ಮಲೀನ ನೀರು ಶುದ್ದೀಕರಣ ಘಟಕದ ಕಾಮಗಾರಿಗಳನ್ನು 
ರೂ.116.00 ಕೋಟಿ ಅಂದಾಜು ಮೊತ್ತದಲ್ಲಿ ಕೈಗೊಂಡು 
ಪೂರ್ಣಗೊಳಿಸಲಾಗಿದೆ. 


ಮಾಹಿತಿ ಒದಗಿಸುವುದು) 


ಕೇಂದ್ರ ಪುರಸ್ಕೈತ ಅಮೃತ್‌ ಯೋಜನೆಯಡಿ ಬೀದರ್‌ ನಗರದ 
ವಲಯ-3ಕ್ಕೆ ಒಳಚರಂಡಿ ಯೋಜನೆ (ಹೆಚ್ಚುವರಿ ಅನುದಾನ):- 
ಸದರಿ ಯೋಜನೆಯಡಿ ವಾರ್ಡ ನಂ.16, 17, 18 ಮತ್ತು 19 
ರಲ್ಲಿ ಭಾಗಶಃ ಒಟ್ಟು 67.00 ಕಿ.ಮೀ ಉದ್ದದ ಒಳಚರಂಡಿ 
ಕೊಳವೆ ಮಾರ್ಗ, 8025 ಒಳಚರಂಡಿ ಗೃಹ ಸಂಪರ್ಕಗಳು 
ಹಾಗೂ 7.00೦ ಎಮ್‌.ಎಲ್‌.ಡಿ ಸಾಮರ್ಥ್ಯದ ಮಲೀನ ನೀರು 
ಶುದ್ದೀಕರಣ ಘಟಕ, 61.80 ಕಿ.ಮೀ ಉದ್ದದ ಒಳಚರಂಡಿ |. 
| ಕೊಳವೆ ಮಾರ್ಗ ಹಾಗೂ 6060 ಒಳಚರಂಡಿ ಗೃಹ ಸಂಪರ್ಕ 
ಅಳವಡಿಸುವ ಕಾಮಗಾರಿಗಳನ್ನು ರೂ.57.79 ಕೋಟಿ 


.. 


ಅಂದಾಜು ವೆಚ್ಚದಲ್ಲಿ ಪೂರ್ಣಗೊಳಿಸಲಾಗಿದೆ. ವೆಚ್‌ವೆಲ್‌ ಹಾಗೂ 
7.00 ಎಂ.ಎಲ್‌.ಡಿ ಮಲೀನ ನೀರು" ಸಂಸ್ಕರಣ ಘಟಕ 
ನಿರ್ಮಿಸಲು ಸ್ಥಳವನ್ನು ದಿನಾಂಕ 02.02.2021 ರಂದು 
ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳ ಚರಂಡಿ 
ಮಂಡಳಿಗೆ ಹಸ್ತಾಂತರಿಸಲಾಗಿದ್ದು ಕಾಮಗಾರಿಯು 
ಪ್ರಗತಿಯಲ್ಲಿರುತ್ತದೆ. ಫೆಬ್ರವರಿ 2021ರ ಅಂತ್ಯದವರೆಗೆ ಈ 
ಯೋಜನೆಗೆ ರೂ.32.66 ಕೋಟಿ ವೆಚ್ಚ ಮಾಡಲಾಗಿದ್ದು, ಸದರಿ 
ಕಾಮಗಾರಿಯನ್ನು ಡಿಸೆಂಬರ್‌ 2021ರಲ್ಲಿ ಪೂರ್ಣಗೊಳಿಸಿ 
ಚಾಲನೆಗೊಳಿಸಲು ಉದ್ದೇಶಿಸಲಾಗಿದೆ. 


ಕೇಂದ್ರ ಪುರಸ್ಕೃತ ಅಮೃತ್‌ ಯೋಜನೆಯಡಿ ಬೀದರ್‌ ನಗರದ 


ವಲಯ-3 ಔ& 1 ರ ಬಿಟ್ಟು ಹೋದ ಪ್ರದೇಶಗಳಲ್ಲಿ ಒಳಚರಂಡಿ 


ಯೋಜನೆ(ಉಳಿತಾಯ ಮೊತ್ತದಲ್ಲಿ):- 

ಸದರಿ ಯೋಜನೆಯಡಿ ವಾರ್ಡ ನಂ.15, 16, 17, 29 ಮತ್ತು 
30 ರಲ್ಲಿ ಬಿಟ್ಟು ಹೋದ ಭಾಗಶಃ ಒಟ್ಟು 38.90 ಕಿ.ಮೀ ಉದ್ದದ 
ಒಳಚರಂಡಿ ಕೊಳವೆ ಮಾರ್ಗ ಹಾಗೂ 2300 ಒಳಚಿರಂಡಿ ಗೃಹ 
ಸಂಪರ್ಕಗಳ ಕಾಮಗಾರಿಗಳನ್ನು ಪ್ರಸ್ತಾಪಿಸಲಾಗಿದ್ದು, ಸದರಿ 
ಯೋಜನೆಯಡಿ 14.00 ಕಿ.ಮೀ ಉದ್ದದ ಒಳಚರಂಡಿ ಕೊಳವೆ 
ಮಾರ್ಗ ಹಾಗೂ 150 ಒಳಚರಂಡಿ ಗೃಹ ಸಂಪರ್ಕ ಅಳವಡಿಸುವ 


ಕಾಮಗಾರಿಗಳನ್ನು . ರೂ.17.70 ಕೋಟಿ ಅಂದಾಜು ವೆಚ್ಚದಲ್ಲಿ |. 


ಕೈಗೊಳ್ಳಲಾಗಿದೆ. ಫೆಬ್ರವರಿ-2021ರ ' ಅಂತ್ಯದವರೆಗೆ ಈ 
ಯೋಜನೆಗೆ ರೂ.1.77 ಕೋಟಿ ವೆಚ್ಚ ಮಾಡಲಾಗಿದೆ. 
ಕೋವಿಡ್‌-19ರಿಂದ ಕಾಮಗಾರಿಗಳು ವಿಳಂಬವಾಗಿದ್ದು, ಸದರಿ 
ಯೋಜನೆಯನ್ನು ಜುಲೈ 2021 ರಲ್ಲಿ ಪೂರ್ಣಗೊಳಿಸಲು 


ಉದ್ದೇಶಿಸಲಾಗಿದೆ. | 


ಬೀದರ್‌ ನಗರದಲ್ಲಿ 
ಯಾವುದೇ ಕಾಮಗಾರಿಯನ್ನು 
ಕೈಗೊಳ್ಳದಿರುವ 
ವಾರ್ಡ್‌ಗಳಾವುವು; ಸದರಿ 
ವಾರ್ಡ್‌ಗಳಲ್ಲಿ 
ಕಾಮಗಾರಿಗಳನ್ನು 
ಕೈಗೆತ್ತಿಕೊಳ್ಳುವ 


ಯೋಜನೆಯನ್ನು ಸರ್ಕಾರ 


ಬೀದರ ನಗರದ .ಎಲ್ಲಾ 35 ವಾರ್ಡಗಳಲ್ಲಿ ಸಂಪೂರ್ಣವಾಗಿ 
ಅಥವಾ ಭಾಗಶಃ ಒಳಚರಂಡಿ ಕಾಮಗಾರಿಗಳನ್ನು ಕರ್ನಾಟಕ 
ನಗರ ನೀರು ಸರಬರಾಜು ಮತ್ತು ಒಳಚಿರಂಡಿ. ಮಂಡಳಿ 
ವತಿಯಿಂದ ಕೈಗೆತ್ತಿಕೊಳ್ಳಲಾಗಿದೆ. ವಾರ್ಡ ಸಂಖ್ಯೆ 17, 18, 
19, 29, 30 ಮತ್ತು 31 ಗಳಲ್ಲಿ ಉಳಿದಿರುವ ಪ್ರದೇಶಕ್ಕೆ 
ಒಳಚರಂಡಿ ವ್ಯವಸ್ಥೆ ಕಲ್ಪಿಸಲು ಸ್ಥಳೀಯ ಸಂಸ್ಥೆಯಿಂದ ಕೋರಿಕೆ 
ಬಂದನಂತರ ಯೋಜನೆಯನ್ನು ರೂಪಿಸಲಾಗುವುದು. 


ರೂಪಿಸಿದೆಯೇ; 
(ವಾರ್ಡ್‌ವಾರು ಮಾಹಿತಿ 


ಒದಗಿಸುವುದು). | 

ಇ) ಬೀದರ್‌ ನಗರದ ಹೊಸ ಬೀದರ್‌ ನಗರಸಭೆಯು ಒಟ್ಟು 35 ವಾರ್ಡ್‌ಗಳನ್ನು 
ವಾರ್ಡ್‌ಗಳಿಗೆ ಒಳಚರಂಡಿ | ಒಳಗೊಂಡಿರುತ್ತದೆ. ಇತ್ತೀಚೆಗೆ ಯಾವುದೇ ಹೊಸ ವಾರ್ಡ್‌ಗಳು 
ಮತ್ತು ನೀರು ಸರಬರಾಜು | ರಚನೆಯಾಗಿರುವುದಿಲ್ಲ. ಆದ್ದರಿಂದ. ನಗರಸಭೆ ವತಿಯಿಂದ ಹೊಸ 
ಮಾಡುವ ಬಗ್ಗೆ ಅಂದಾಜು | ವಾರ್ಡ್‌ಗಳಿಗೆ ಒಳಚರಂಡಿ ಮತ್ತು ನೀರು ಸರಬರಾಜು 
ಪಟ್ಟಿಯನ್ನು ಸರ್ಕಾರ | ಯೋಜನೆಗೆ ಸಂಬಂಧಿಸಿದ ಯಾವುದೇ : ಪ್ರಸ್ತಾವನೆಯನ್ನು 
ಸಿದ್ದಪಡಿಸಿದೆಯೇ; ಹಾಗಿದ್ದಲ್ಲಿ, | ಸಿದ್ಧಪಡಿಸಿರುವುದಿಲ್ಲ. 
ಯಾವ ಯಾವ| 
ವಾರ್ಡ್‌ಗಳಲ್ಲಿ ಯಾವ ಯಾವ 
ಕಾಮಗಾರಿಗಳನ್ನು 
ಕೈಗೊಳ್ಳಲಾಗುವುದು; 
(ವಾರ್ಡ್‌ವಾರು 
ಕಾಮಗಾರಿವಾರು 
ಅನುದಾನಗಳ 
ವಿವರಗಳೊಂದಿಗೆ ಮಾಹಿತಿ 
ಒದಗಿಸುವುದು) 

ಈ) | ಬೀದರ್‌ ನಗರದ ಅಭಿವೃದ್ಧಿಗೆ | ಇಂತಹ ಯಾವುದೇ ಪ್ರಸ್ತಾವನೆಯು ಸರ್ಕಾರದ ಮುಂದಿರುವುದಿಲ್ಲ. 
ಸರ್ಕಾರ ಇನ್ನು ಹೆಚ್ಚಿನ 
 ಯೊಜನೆಗಳನ್ನು 
ರೂಪಿಸುವುದೇ 7 
(ಸಂಪೂರ್ಣ . ವಿವರ 
ನೀಡುವುದು) 

ಸಂಖ್ಯೆ: ನಲಇ 52 ಯುಎಂಎಸ್‌ 2021 


*ಎ.ಬಿಸವರಾಜ) 
ನಗರಾಭಿವೃದ್ಧಿ ಸಚಿವರು. 


